ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಕುಮಾರಸ್ವಾಮಿ ಬಡಾವಣೆಯಲ್ಲಿನ ರಸ್ತೆಗಳಿಗೆ ನಮೂದಿಸಿರುವ ಸಂಖ್ಯೆಗಳ ಬಗ್ಗೆ 


ಶ್ರೀ ಅ. ದೇವೇಗೌಡ (ಪದವೀಧರರ ಕ್ಲೇತು:- 
1312 (1450) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಿರ್ಮಾಣಗೊಂಡಿರುವ ಕುಮಾರಸ್ವಾಮಿ 
ಬಡಾವಣೆಯನ್ನು ಒಂದನೇ ಹಂತ ಹಾಗೂ ಎರಡನೇ ಹಂತವಾಗಿ ವಿಭಜಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆಣ 


(ಆ) ಸದರಿ ಬಡಾವಣೆಯ ಒಂದನೇ ಹಾಗೂ ಎರಡನೇ ಹಂತದಲ್ಲಿ ಒದಗಿಸಿರುವ ನಿವೇಶನಗಳ 
ಸಂಖ್ಯೆಗಳನ್ನು ಒದಗಿಸುವುದು; 


(ಇ) ಇಲ್ಲಿನ ಬಡಾವಣೆಯಲ್ಲಿ ನಮುದಿಸಿರುವ ರಸ್ತೆಗಳ ಸಂಖ್ಯೆ ಸರಿ ಇದೆಯೇ; ಇದ್ದರೆ ಅವುಗಳ 
ಮಾಹಿತಿಯನ್ನು ಒದಗಿಸುವುದು; 


(ಈ) ವಾಸವಿ ಆಸ್ಪತ್ರೆಯ ಹತ್ತಿರವಿರುವ 69ನೇ ಅಡ್ಡರಸ್ಲೆಯ ಅರ್ಧ ಭಾಗ ಒಂದನೇ ಹಂತ ಹಾಗೂ 
ಇನ್ನುಳಿದ ಅರ್ಧ ಭಾಗ ಎರಡನೇ ಹಂತಕ್ಕೆ ಸೇರಿರುವುದಾಗಿ ನಾಮ ಫಲಕವನ್ನು ಹಾಕಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಉ) ಈ ರೀತಿಯಾಗಿ ನಾಮಫಲಕದಲ್ಲಿ ನಮೂದಿಸಿರುವುದರ ಬಗ್ಗೆ ಸಂಪೂರ್ಣ ವಿವರಗಳನ್ನು 
ಒದಗಿಸುವುದು? 


